ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಸಕ ನ್ನ ಸಂಖ್ಯೆ 4114197 
'ಸದಸ್ಮರುಗಳ ಹೆಸರು ಶ್ರೀ ಆರ್‌. ಪ್ರಸನ್ನ ಕುಮಾರ್‌ 

ಶ್ರೀ ಎನ್‌. ರವಿಕುಮಾರ್‌ 
ಉತ್ತರಿಸಬೇಕಾದ ಸಚಿವರು ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 18-07-2019 
| ಪಶ್ನೆ ಉತ್ತದ 
ರಾಜ್ಯದಲ್ಲಿ ಎಷ್ಟು ಜಕ್ಷಗಳಕ್ಲಿ ಸ ರಾಜ್ಯದಲ್ಲ ' ಪಯಾಣಾರ ಅನುಕೂಲಕ್ಕಾಗಿ 
ಬಸ್‌ಗಳು ಸಂಚರಿಸುತ್ತಿವೆ; (ಆ ಸಂಸ್ಥೆಗಳ | ಖಾಸಗಿಯವರಿಗೆ ವಿವಿಧ ಮಾರ್ಗಗಳಲ್ಲಿ 
ಹೆಸರು ಹಾಗೂ ಮಾಲೀಕರ ಹೆಸರು ಸಹಿತ | ಕಾರ್ಯಾಚರಣೆಗೊಳಿಸಲು ಒಟ್ಟು 6133 


ವಿವರ ನೀಡುವುದು) ಅವರಿಗೆ ಮಂಜೂರಾದ 
ಮಾರ್ಗಗಳು ಯಾವುವು; (ವಿವರ 
ವೀಡುವುದು) 


| 


ಪರವಾನಗಿಗಳನ್ನು ನೀಡಲಾಗಿರುತ್ತದೆ. 


ಪ್ರಾಡೇಶಿಕ ಸಾರಿಗೆ ಪ್ರಾಧಿಕಾರ ಮಂಗಳೂರು 
ರವರಿಂದ 378 ಸಿಟಿ. ಸರ್ವಿಸ್‌ ರಹದಾರಿಗಳನ್ನು 


| ಖಾಸಗಿಯವರಿಗೆ "ನೀಡಲಾಗಿದೆ. 


*(ವಿವರಗಳು ಆಧಿಕ ಪಮಾಣದಲ್ಲಿದುವುದರಿಂದ ಮಾನ್ಯ 
ಸದಸ್ಯರಿಗೆ ಪ್ರತ್ನೇಕವಾಗಿ ಒದಗಿಸಲಾಗುವುದು) 


ಖಾಸಗಿ ಸಾರಿಗೆ 


ಸಂಸ್ಥೆಯವರು 'ಹಬದ 
ದಿನಗಳಂದು ಮತ್ತು ಸರ್ಕಾರಿ ರಜೆ 
ದಿನಗಳಂದು ಸಂಚರಿಸುವ ಬಸ್ಸುಗಳ ಟಿಕೇಟ್‌ 
ದರಗಳನ್ನು ವಿಪರೀತವಾಗಿ ಹೆಚ್ಚಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ. ಬಂದಿದೆಯೇ; ಈ 
ಕುರಿತು ಸರ್ಕಾರ ಯಾವ ಕ್ರಮಕ್ಕೆಗೊಂಡಿದೆ; 


| ಖಾಸಗಿ ಪ್ರವರ್ತಕರಿಗೆ ಮತ್ತು 


ಸರ್ಕಾರದ" ಅಧಿಸೂಚನೆ "ಸಂಖ್ಯೆ `ಸಾರಿಇ' 97 
ಸಾಇಪ 2013 ದಿನಾಂಕ 31-7-2013ರ ಪ್ರಕಾರ ಮಜಲು 
ವಾಹನಗಳಿಗೆ ಏಕ ರೂಪದ ಪ್ರಯಾಣ ದರವನ್ನು 
ನಿಗದಿಪಡಿಸಿರುತ್ತದೆ. `ಸದರಿ ಅಧಿಸೂಚನೆ ಪ್ರಕಾರ ಹಬ್ಬ, 
ಹರಿದಿನಗಳು ಮತ್ತು ಜಾತ್ರೆ ಸಮಯದಲ್ಲಿ ಹೆಚ್ಚುವರಿ 
ಪ್ರಯಾಣ ದರ ವಿಧಿಸಲು ಅವಕಾಶವಿರುತ್ತದೆ. 

ಸರ್ಕಾರವು ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ 


ದರವನ್ನು ಪ್ರಯಾಣಿಕರಿಂದ ವಸೂಲು ಮಾಡಬಾರದೆಂದು 
ಸಾರಿಗೆ ಸಂಸ್ಥೆಗಳಿಗೆ 


ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಒಂದು ವೇಳೆ 

ವಸೂಲು ಮಾಡುತ್ತಿರುವುದು ಕಂಡು ಬಂದಲ್ಲಿ, 

ರಹದಾರಿಗಳ ಮೇಲೆ ಕಾನೊನು ರೀತ್ಯ ಕ್ರಮ 

; ಕೈಗೊಳ್ಳಲಾಗುವುದು. . 

ಅನುಮತಿ ಫೊಡುವಾಗ ' ಔಧೆಸಿದಂತಹ 171) ಕಾಂಟ್ರಾಕ್ಟ್‌ ಕ್ಯಾರೇಜ್‌ 'ಸಷದಾಕಗನನ್ನು ಕರ್ನಾಟಿಕ 

ನಿಯಮಗಳೇನು; ನಿಯಮಗಳನ್ನು ಸದರಿ | ರಾಜ್ಯದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥ ಸ್ಥಳಕ್ಕೆ ಕರಾರು 

ಸಂಸ್ಥೆಗಳು ಪಾಲಿಸುತ್ತಿವೆಯೇ; ಪಾಲಿಸದಿದ್ದ ಒಪ್ಪಂದದ ಆಧಾರದ ಮೇ ಲ" ಪ್ರಯಾಣಿಕರನ್ನು 
ಎಷ್ಟು ಸಂಸ್ಥೆಗಳ ಮೇಲೆ ಕರೆದೊಯ್ಯಲು ರಹದಾರಿಯನ್ನು ನೀಡಲಾಗಿರುತ್ತದೆ. 

ಕಸೊಳ್ಳಲಾಗಿದೆ. 12) ಅಖಿಲ ಭಾರತ ಪ್ರವಾಸಿ ರಹದಾರಿಗಳನ್ನು ಪಡೆದ ! 


ವಾಹನಗಳು ಕರ್ನಾಟಕ ರಾಜ್ಯದಿಂದ ' ಇತರೆ ರಾಜ್ಯಗಳ 
ಪ್ರೇಕ್ಷಣೀಯ ಸ್ಥಳಗಳಿಗೆ ಒಪ್ಪಂದದ ಆಧಾರದ ಮೇಲೆ 


ಸಾಮೂಹಿಕವಾಗಿ ಪ್ರವಾಸಿಗರನ್ನು ಕೊಂಡೊಯ್ಯಲು 
ರಹದಾರಿಯನ್ನು ನೀಡಲಾಗಿರುತ್ತದೆ. 

"ರಹದಾರಿ ನಿಬಂಧನೆಗಳನ್ನು ಉಲ್ಲಂಘಿಸಿ 
ಪ್ರಯಾಣಿಕರನ್ನು ಸಾಗಿಸುವಂತಹ ವಾಹನಗಳ ಳನ್ನು 


ಆಗಿಂದಾಗ್ಗೆ ತನಿಖೆಗೆ ಒಳಪಡಿಸಿ ನಿಯಮಾನುಸಾರ ಕ್ರಮ 
ತೆಗೆದುಕೊಳ್ಳಲಾಗುತ್ತದೆ. 


S ಹ 


ಹಬ-ಹರಿದಿನಗಳ್ಷ್‌ ಮತ್ತ ಸರ್ಕಾರಿ ರಜೆ] 
ದಿನಗಳಲ್ಲಿ 5 ರಿಂದ 10 ಪಟ್ಟು ದರವನ್ನು 
ಹೆಚ್ಚು ಮಾಡಿ ಜನರಿಗೆ ಅರ್ಥಿಕ ತೊಂದರೆ 
ಹಾಗೂ ಹಿಂಸೆ ಕೊಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಸರ್ಕಾರ 
ಏನು ಕ್ರಮ ಕೈಗೊಂಡಿದೆ; ಈ ರೀತಿ ಟಿಕೇಟು 
ದರ ಏರಿಸಿರುವ ಎಷ್ಟು - ಬಸ್ಸುಗಳ 
ಪರವಾನಗಿಯನ್ನು ರದ್ದುಗೊಳಿಸಲಾಗಿದೆ; 


ಷೋಟಾರು'ವಾಹನೆ''``ಕಾಯ್ದೆ 1988ರ ಕಲಂ 


611) (ರಲ್ಲಿ ಮಜಲು ವಾಹನ .ಒಪ್ಪಂದ ವಾಹನ 
ಮತ್ತು ಸರಕು ಸಾಗಣೆ ವಾಹನಗಳಿಗೆ ಕನಿಷ್ಠ J ಗರಿಷ್ಯ 
ಪ್ರಯಾಣ ದರ ನಿಗದಿ ಮಾಡಲು ರಾಜ್ಯ ಸರ್ಕಾರವು 
ರಾಜ್ಯ ಸಾರಿಗೆ ಪ್ರಾಧಿಕಾರ ಮತ್ತು ಪ್ರಾದೇಶಿಕ “ಸಾರಿಗೆ 
ಪ್ರಾಧಿಕಾರಗಳಿಗೆ ಕಾಲಕಾಲಕ್ಕೆ ಅಧಿಸೂಚನೆ ಹೊರಡಿಸುವ 
ಮೂಲಕ ನಿರ್ದೇಶನ ನೀಡುವ ಮೇರೆಗೆ ಪ್ರಯಾಣ ದರ 
ನಿಗದಿಪಡಿಸಲು ಅವಕಾಶವಿರುತ್ತದೆ. ಮಜಲು ವಾಹನಗಳಿಗೆ 
ಸಂಬಂಧಪಟ್ಟಂತೆ ಸರ್ಕಾರವು 'ಹೊರಡಿಸಿರುವ 
ಅಧಿಸೂಚನೆ ಸಂಖ್ಯೆ ಸಾರಿಇ 97 ಸಾಇಪ 208 
ದಿನಾಂಕ 31-07-20ರಲ್ಲಿ ನಿಗದಿ ಪಡಿಸಿರುವಂತೆ ಹಬ್ಬ- 
ಹರಿದಿನಗಳು, ಜಾತ್ರೆಗಳು ಇತರ ಸಂದರ್ಭಗಳಲ್ಲಿ ನಿಗದಿತ 
ದರಕ್ಕಿಂತ ಹೆಚ್ಚುವರಿಯಾಗಿ ದರ ವಿಧಿಸಲು ಅವಕಾಶ 
ಕಲ್ಲಿಸಿರುತ್ತದೆ. 
ರಹದಾರಿ ನಿಯಮಗಳನ್ನು ಉಲ್ಲಂಘಿಸಿ 
ಸಂಚರಿಸುತ್ತಿರುವ ವಾಹನಗಳನ್ನು ಕಾಲಕಾಲಕ್ಕೆ ತನಿಖೆಗೆ 
ಒಳಪಡಿಸುವ ಪ್ರವರ್ತನ ಕಾರ್ಯವು ನಿರಂತರವಾಗಿ 
ಜಾರಿಯಲ್ಲಿದೆ. ಒಪ್ಪಂದ ವಾಹನ ಮತ್ತು ಅಖಲ ಭಾರತ 
ಪ್ರವಾಸಿ ವಾಹನಗಳ ತಪಾಸಣೆ 'ಮಾಡಿ ತನಿಖಾ 
ವರದಿಗಳನ್ನು ನೀಡಿರುವ ವಾಹನಗಳ ರಹದಾರಿಗಳ 
ಮೇಲೆ *ಲಾಖೆಯಿಂದೆ ಕಾನೂನಿನ ' ರೀತ್ಯ 
ರಹದಾರಿಗಳನ್ನು ಅಮಾನತ್ತುಗೊಳಿಸುವ. ರಾಜೀದಂಡ 
ವಿಧಿಸುವಂತಹ ಕ್ರಮವನ್ನು ಕಾಲಕಾಲಕ್ಕೆ ತೆಗೆದು 
ಕೊಳ್ಳಲಾಗುತ್ತಿದೆ. 
2013ನೇ ಸಾಲಿನಿಂದ ಇಡುವರೆಗೂ ವಾಹನಗಳನ್ನು 
ತಪಾಸಣೆ ಮಾಡಿ ರಹದಾರಿ ನಿಯಮ ಉಲ್ಲಂಘನೆ ಮಾಡಿ 
ಸಂಚರಿಸುತ್ತಿರುವ 4392 ಒಪ್ಪಂದ" ವಾಹನಗಳ ಮೇಲೆ 
ಇಲಾಖಾ ಕ್ರಮ ' ಜರುಗಿಸಿ ಒಟ್ಟು ರೂ.115,09,680/- 
ಗಳನ್ನು ಹಾಗೂ 2414 ಅಖಿಲ ಭಾರತ ಪ್ರವಾಸಿ 
ವಾಹನಗಳ ಮೇಲೆ ಕ್ರಮ ಜರುಗಿಸಿ ರೂ.4107,875/- 
ಗಳನ್ನು ದಂಡದ ರೂಪದಲ್ಲಿ ವಸೂಲಿಸಲಾಗಿರುತ್ತದೆ. 602 
ಪ್ರಕರಣ ಗಳಲ್ಲಿ ರಹದಾರಿಗಳನ್ನು 
ಅಮಾನತ್ತುಗೊಳಿಸಲಾಗಿದೆ, , 


ನಿರ್ದಿಷ್ಟವಾಗಿ ಟಿಕೆಟ್‌ ದರ ಏರಿಸಿದ ಅಪರಾಧಕ್ಕೆ 
ಸಂಬಂಧಿಸಿದಂತೆ - ರಹದಾರಿ '- ರದ್ದುಐಡಿಸಿರುವುದಿಲ್ಲ. 
ಆದರೆ ಇನ್ನಿತರೆ ರಹದಾರಿ ನಿಯಮ ಉಲ್ಲಂಘಿಸಿದ 
ಪ್ರಕರಣಗಳಿಗೆ ಸಂಬಂಧಿಸಿದಂತೆ 59 ರಹಬಾರಿ ಗಳನ್ನು 
ರದ್ದುಗೊಳಿಸಲಾಗಿದೆ. ಹಾಗೂ ತನಿಖಾ ಕಾಯ್‌ವು 


ನಿರಂತರವಾಗಿ ಚಾಲ್ತಿಯಲ್ಲಿರುತ್ತದೆ. 


dt 


PR 
3 
NN: 


ಸ 


s 


ಸಂಸ್ಥೆ ಅನುಸರಿಸುತ್ತಿರುವುದು  ವಿಜವೇ; 
ನಿಜವಿದ್ಧಲ್ಲಿ ಕಾರಣಗಳೇನು? 


ಇದೇ ಪದ್ಧತಿಯನ್ನು ರಾಜ್ಯ ರಸ್ಸೆ"ಸಾರಿಗೆ] 


ರಾಜ್ಯ ಸಾರಿಗೆ ಸಂಸ್ಥೆಗಳು ಮಧ್ಯಮ ಮತ್ತು 
ಕೆಳವರ್ಗದ ಪ್ರಯಾಣಿಕರು” ಹೆಚ್ಚಿನ ಸಂಖ್ಯೆಯಲ್ಲಿ 
ಪ್ರಯಾಣಿಸುವ ವೇಗದೂತ ಮತ್ತು ಸಾಮಾನ್ಯ ದರ್ಜೆಯ 
ಸಾರಿಗೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ" ಮತ್ತು ಸರ್ಕಾರಿ ರಜೆ 
ದಿನಗಳಲ್ಲಿ ಹೆಚ್ಚಿನ ಪ್ರಯಾಣ ದರ ವಿಧಿಸುತ್ತಿರುವುದಿಲ್ಲ. 


ಆದರೆ, ಪ್ರತಿಷ್ಠಿತ ಸ ಸಾರಿಗೆಗಳಲ್ಲಿ ಮಾತ್ರ ವಾರಾಂತ್ಯ 
ದಿನಗಳಂದು ಶೇ.10 ರಷ್ಟು ಮತ್ತು ಹಬ್ಬ, ಜಾತ್ರೆ ದಿನಗಳಲ್ಲಿ 
ಕಾರ್ಯಾಚರಣೆ ಮಾಡುವ ವಿಶೇಷ/ಹೆಚ್ಚುವರಿ 
ಸಾರಿಗೆಗಳಲ್ಲಿ ಮಾತ್ರ ಶೇ.20 ರಷ್ಟು ಹೆಚ್ಚುವರಿ ಪ್ರಯಾಣ 
ದರವನ್ನು ವಿಧಿಸಲಾಗುತ್ತಿದೆ. 


ಟು 


ಈ ರೀತಿ ಕಾರ್ಯಾಚರಿಸುವ ವಿಶೇಷ್ಯಹೆಚ್ಚುವರಿ 


ಸಾರಿಗೆಗಳಲ್ಲಿ ಏಕಮುಖ (0೧ way) ಸಂಚಾರ 
ಒತ್ತಡವಿರುವುದರಿಂದ. ವಿರುದ್ಧ ದಿಕ್ಕಿನಿಂದ ವಾಹನಗಳನ್ನು | 
ವಿರಳ ಪ್ರಯಾಣಿಕರಿಂದಾಗಿ ಖಾಲಿಯಾಗಿ ಆಚರಣೆ 
"ಮಾಡಬೇಕಾಗುತ್ತದೆ, ಇದರಿಂದಾಗಿ ನಿಗಮಕ್ಕೆ 
ನಷ್ಟವಾಗುತ್ತದೆ. ಅದುದರಿಂದ ಸಾರ್ವಜನವಿಕೆ ಪ್ರಯಾಣಿಕರ 
ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿಕೊಂಡು ಅಪರಿಗೆ ಹೆಚ್ಚಿನ 
ಹೊರೆಯಾಗದಂತೆ ವಿಶೇಷ/ಹೆಚ್ಚುವರಿ ಸಾರಿಗೆಗಳಲ್ಲಿ 
ಮಾತ್ರ ಶೇ.20 ರಷ್ಟು ಹೆಚ್ಚುವರಿ" ಪ್ರಯಾಣದರವನ್ನು 
ವಿಧಿಸಲಾಗುತ್ತಿದೆ. 


ಊ [ನಾಷ್ಯಡ ಎಲ್ಲಾ ಜಿಲ್ಲೆಗಳಲ್ಲಿ ಎಷ್ಟು ಸರ್ಕಾರಿ 
ಬಸ್ಸುಗಳನ್ನು ಲೋಕಲ್‌ ಸಾರಿಗೆ ಬಸ್ಸುಗಳನ್ನಾಗಿ 
ಬಳಸಲಾಗುತ್ತಿದೆ? (ಜಿಲ್ಲಾವಾರು ಮಾಹಿತಿ, 
ನೀಡುವುದು) 


ಕರಾ.ರಸಾ : ನಿಗಮ, ವಾಕರೆಸಾ ಸಂಸ್ಥೆ `'ಮತ್ತು 
ಈ.ಕೆ.ರ.ಸಾ ಸಂಸ್ಥೆಗಳು ಕಾರ್ಯಾಚರಿಸುತ್ತಿರುವ 
ಸಾಮಾನ್ಯ/ನಗರ/ಸಬ್‌ ಅರ್ಬನ್‌ ಸಾರಿಗೆಗಳ ಜಿಲ್ಲಾವಾರು 
ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಸಂಖ್ಯೆ: ಟಿಡಿ 39 ಟಿಸಿಕ್ಕೂ 2019 


(ಡೆ.ಸಿ.ತಮ್ಮಣ್ಣ) 
ಸಾರಿಗೆ ಸಚಿವರು 


